ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರ್ನೆ ಸಂಖೆ T1227 1506) 

ಮಾನ್ಯ ಸದೆಸ್ಕರ ಹೆಸರು ಶ್ರೀ ಗೋವಿಂದರಾಜು 
(ವಿಧಾನ ಸಭಾ ಕ್ಷೇತ್ರದಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 10/03/2022 

ಉತ್ತರಿಸುವ ಸಚಿವರು ಮಾನ್ಯ ಕಾರ್ಮಿಕ ಸಚಿವರು 


ತ್ತರ 


ಕಸ ಪ್ರ 

| ಕೋಲಾರ” ಜಿಲ್ಲೆಯಲ್ಲಿ `ಫೋವಿಡ್‌ರರ್ನಾಟಕ ಕಟ್ಟಡ ಮತ್ತು. ಇತರೆ ನಿರ್ಮಾಣ ಕಾರ್ಮಿಕರ 

ಅ) ಮೊದಲ ಮತ್ತು ಎರಡನೇ ಅಲೆ ಕಲ್ಯಾಣ ಮಂಡಳಿಯ ನೋಂದಾಯಿತ ಕಾರ್ಮಿಕರಿಗೆ 
ಸಂದರ್ಭದಲ್ಲಿ ಸರ್ಕಾರವು ಕೆಟ್ಟಡ | ಸರ್ಕಾರದ ಆದೇಶದನ್ವಯ ಕೋವಿಡ್‌ ಮೊದಲನೆ ಅಲೆ 
ಕಾರ್ಮಿಕರಿಗೆ ಘೋಷಿಸಿ ಸಂದರ್ಭದಲ್ಲಿ ಪ್ರತಿ ಫಲಾನುಭವಿಗೆ ತಲಾ ರೂ.5.000/- 
ಪರಿಹಾರದ ಪ್ಯಾಕೇಜ್‌ ಹಣವೆಷ್ಟು | ಗಳನ್ನು ಮತ್ತು ಕೋವಿಡ್‌: ಎರಡನೇ ಅಲೆ ಸಂದರ್ಭದಲ್ಲಿ 

ಪ್ರತಿ ಫಲಾನುಭವಿಗಳಿಗೆ ತಲಾ ರೂ.3,000/-ಗಳ ಪರಿಹಾರ 
ಹಣವನ್ನು ನೀಡಲಾಗಿರುತ್ತದೆ. 

ಆ) ಪರಿಹಾರ ಪ್ಯಾಕೇಜ್‌ ಹೆಣವನ್ನು ಫಕಷಾಕ" ಪ್ಯಾಕಾಷ್‌- ಹೆಣವನ್ನು ನೋಂದಾಯಿತ 
ಪಡೆದ ಫಲಾನುಭವಿಗಳ | ಫಲಾನುಭವಿಗಳಿಗೆ ಡಿಟಿ (Direct Benefit Transfer) 
ತಾಲ್ಲೂಕುವಾರು ಪಟ್ಟಿಯ ಮೂಲಕ ಜಮೆ ಮಾಡಿರುವುದರಿಂದ" ತಾಲ್ಲೂಕುವಾರು ವಿವರ 
ವಿವರಗಳನ್ನು ಒದಗಿಸುವುದು: ಇರುವುದಿಲ್ಲ. ಆದರೆ. 'ಕೋವಿಡ್‌ ಮೊದಲನೆ ಅಲೆ 

| ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ವ್ಯಾಪ್ತಿಯ ಒಟ್ಟು 66,589 
ಫಲಾನುಭವಿಗಳಿಗೆ ಮತ್ತು ದ ಎರಡಸೇ ಅಲೆ 
ಸಂದರ್ಭದಲ್ಲಿ 62, 814 ಫಲಾನುಭವಿಗಳಿಗೆ ಪರಿಹಾರ 

ಹಣವನ್ನು ನೀಡಲಾಗಿರುತ್ತದೆ. 

ಇ) ಅರ್ಜಿ ಸಲ್ಲಿಸಿದವರಲ್ಲಿ " ಎಷ್ಟು] ಕೋವಿಡ್‌ ಪರಿಹಾರವನ್ನು "ಪೆಡೆಯೆಲು ಅರ್ಜಿ 

ಕಾರ್ಮಿಕರಿಗೆ ಪ್ಯಾಕೇಜ್‌ ಹಣ ಅಹ್ಞಾನಿಸಿರುವುದಿಲ್ಲ. ಆದರೆ, ಮಂಡಳಿಯಲ್ಲಿ 
ನೀಡಲಾಗಿದೆ; ಹಾಗೂ ಎನ್ನೂ 'ಫಲಾನುಭವಿಯಾಗಿ  ನೋಂದಣಿಯಾಗುವ' ಸಂದರ್ಭದಲ್ಲಿ 
pe a ಪಡೆಯಲಾಗಿದ್ದ ಬ್ಯಾಂಕ್‌ ' ವಿವರ/ಆಧಾರ್‌ : ದಾಖಲೆಗಳ 

_ ಆಧಾರದ ಮೇಲೆ ಮೊದಲನೆ ಅಲೆ ಸಂದರ್ಭದಲ್ಲಿ ಒಟ್ಟು 
ನೀಡಬೇಕಾಗಿದೆ; 66.589 ಫಲಾನುಭವಿಗಳಿಗೆ ಮತ್ತು ಎರಡನೇ ಅಲೆ 

ಈ) [ಬಾಕಿ ಇದ್ದೆಲ್ಲಿ ಉಳಿಸಿಕೊಳ್ಳಲು ಸಂದರ್ಭದಲ್ಲಿ 62.814 ಫಲಾನುಭವಿಗಳಿಗೆ ನೇರವಾಗಿ ಡಿಬಿಟ 


ಇರುವ ಕಾರಣಗಳೇನು; 


(Direct Benefit Transfer) ಮೂಲಕ ಪರಿಹಾರ 
ಮೊತ್ತವನ್ನು ನೀಡಲಾಗಿರುತ್ತದೆ. } 


ಎರಡನೇ ಅಲೆಯ ಸಂದರ್ಭದಲ್ಲಿ 5187 ಫಲಾನುಭವಿಗಳ 
ಬ್ಯಾಂಕ್‌ ಖಾತೆಯ ವಿವರಗಳು ಆಧಾರ್‌ನೊಂದಿಗೆ 
ಜೋಡಣೆಯಾಗದ. ಕಾರಣ ಸದರಿ ಫಲಾನುಭವಿಗಳಿಗೆ ಹಣ 
ಜಮೆಯಾಗಿರುವುದಿಲ್ಲ. 


-2- 


ಉ) [ಕಟ್ಟಡ ಕಾರ್ಮಿಕರ ಕಲ್ಯಾಣ 
ಮಂಡಳಿಯಲ್ಲಿರುವ ಹಣವನ್ನು 
ಯಾವ ಯಾವ ಯೋಜನೆಗೆ 
ಬಳಸಿಕೊಳ್ಳಲಾಗಿದೆ; ಅದರ 
ಹಣ ಕಟ್ಟಡ ಕಾರ್ಮಿಕರ ಕೆಲ್ಯಾಣ 
ಮಂಡಳಿಯಲ್ಲಿ ಬಾಕಿ ಇದೆ 


ಕರ್ನಾಟಕೆ 'ಕೆಟ್ಟಡ 'ಮತ್ತು ಇತರ ನಿರ್ಮಾನ ಾರ್ಪ್ಮರ 
ಕಲ್ಯಾಣ ಮಂಡಳಿಯ ನೋಂದಾಯಿತ ಫಲಾನುಭವಿಗಳು 
ಮತ್ತು ಅವರ ಅವಲಂಬಿತರಿಗಾಗಿ ರೂಪಿಸಿರುವ 
ಯೋಜನೆಗಳಿಗಾಗಿ ಬಳಸಿಕೊಳ್ಳಲಾಗಿದೆ. ಯೋಜನೆಗಳ 
ವಿವರವನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. ಈ ಯೋಜನೆಗಳಿಗೆ 


ಇದುವರೆಗೂ ರೂ. 1340.59 ಕೋಟಿಯಷ್ಟು ಮೊತ್ತವನ್ನು | 


ಖರ್ಜು ಮಾಡಲಾಗಿದೆ. ಮಂಡಳಿಯ ಕಲ್ಯಾಣ ಸುಂಕ 
ನಿಧಿಯಲ್ಲಿ ಪ್ರಸ್ತುತ ರೂ.7510.10 ಕೋಟಿಗಳಷ್ಟು ಮೊತ್ತ 
ಲಭ್ಯವಿರುತ್ತದೆ. 


ಕಾಜ 158 ಎಲ್‌ ಇಟಿ 2022 


(ಅರ ಪ್‌ ಶಿವರಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


ಅನುಬಂ 


ಮಂಡಳಿಯ ವತಿಯಿಂದ ನೋಂಜಾಯಿತ ಫಲಾನುಭವಿಗಳಿಗೆ ಸಿಗುವ ಸೌಲಭ್ಯಗಳು; 


ಶಿಷ 


ಪಿಂಚಣಿ ಸೌಲಭ್ದು ಮೂರು ವರ್ಷ ಸದಸ್ಥತ್ರದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗೆಮಾಸಿಕ 
$ | p 


ರೂ.2,000/- 

ಕುಟುಂಬ ಫಿಂಚಣಿ ಸೌಲಭ್ಯ: ಮೃತ ಪಿಂಚಣಿದಾರರ ಪತಿ / ಪತ್ನಿ ಮಾಸಿಕ ರೂ.1000/- 
ದುರ್ಬಲತೆ ಪಿಂಚಣಿ: ನೋಂದಾಯಿತ ಫಲಾನುಭವಿಯು ಖಾಯಿಲೆಗಳಿಂದ ಅಥವಾಕಟ್ಟಡ ಕಾಮಗಾರಿಗಳ - 
ಅಪಘಾತದಿಂದ ಶಾಶ್ವತ/ಭಾಗಶಃಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂ.2,000/- ಪಿಂಚಣಿ ಹಾಗೂ 
ಶೇಕಡವಾರು ದುರ್ಬಲತೆಯನ್ನಾಧರಿಸಿ ರೂ.2,00,000/- ದವರೆಗೆಅನುಗಹ ರಾಶಿ. ಸಹಾಯಧನ. 


' ಕನ್ನಡಕ, ಶ್ರವಣಯಂತ್ರ, ಕೃತಕ: ಕೈಕಾಲು ಮತ್ತು ಗಾಲಿ ಕುರ್ಚಿ ಮರುಪಾವತಿ ಸೌಲಭ್ಯ( ಈಯೋಜನೆಯನ್ನು 


ಜಾರಿಗೊಳಿಸಲು 'ಕ್ರಮ ಕೈಗೊಳ್ಳಲಾಗುತ್ತಿದೆ) 


5. ಟೈನಿಂಗ್‌-ಕಮ್‌-ಟೂಲ್‌ಕಿಟ್‌ಸೌಲಭ್ಯ (ಶ್ರಮ ಸಾಮರ್ಥ್ಯ) : ರೂ.30,000/- ವರೆಗೆ 
6. ಶ್ರಮ ಸಂಸಾರ ಸಾಮರ್ಥ್ಯತರಬೇತಿ ಸೌಲಭ್ಯ: ನೋಂದಾಯಿತ ಫಲಾನುಭವಿಯಅವಲಂಭಿತರಿಗೆ( - 


9. 


ಈಯೋಜನೆಯನ್ನು ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ) 

ವಸತಿ ಸೌಲಭ್ಯ (ಕಾರ್ಮಿಕ ಗೃಹ ಭಾಗ್ಯ): ರೂ.2,00,000/- ದವರೆಗೆ ಮುಂಗಡ ಸೌಲಭ್ಯ 

ಹೆರಿಗೆ ಸೌಲಭ್ಯ (ತಾಯಿ ಲಕ್ಷಿ Ky ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಿಗೆ 
ಹೆಣ್ಣು ಮಗುವಿನ ಜನನಕ್ಕೆರೂ.: 30,000/-. ಮತ್ತುಗಂಡು ಮಗುವಿನ ಜನನಕ್ಕೆರೂ. 20,000/- 

ಶಿಶು ಪಾಲನಾ ಸೌಲಭ್ಯ: 


10. ಅಂತ್ಯಕ್ರಿಯೆವೆಚ್ಚಃರೂ.4 ,000/- ಹಾಗೂ ವನುಗಹ ರಾಶಿ ರೂ.50 .000/- ಸಹಾಯಧನ - 


“1. ಗಳ ಸ ಸಹಾಯಧನ (ಕಲಿಕೆ ಭಾಗ್ಯ: ಫಲಾನುಭವಿಯಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ: . 


ಸಂ. 7 - | ತತ ರ್ನ 


ಕ್ರಸ 
7 ಕೆಜಿ/ ಪೂರ್ವ 'ಠಾಆೆ'7ನರ್ಸ್ನೆರಿ ವರ್ಷ ಕಂದ 5 5,000 
2 1 ರಿಂದ್‌4ನೇ್‌ತರಗತಿ ¥ | 5,000 
3 3ರಿಂದ ಕನ್‌ ತರಗತ : 8050 - 
4 ಕ ಹಾಗಾ 1ನೇ ತರಗ8 —_ 12.000 
ಪದನ್‌ ಪೂರ್‌ 
3 ಪ್ರಥಮ ಇಯಸ ಮತ್ತದ್ಧಕಿಹವ ಯುಸಿ 115000 
[ ಪಾಲಿಟಿಕ್ಷಕ್‌ 7 ಕಷ್ಠಮಾ/] ಪಟಪ 20,000 
7 ಸ್‌ಸಿ ನರ್ಸಿಂಗ್‌! ಜಿಎನ್‌ಎಮ್‌/ _ - 40,000 
ಎಎನ್‌ಎಮ್‌/ ಪಾರಮೆಡಿಕಲ್‌ 
ಕೋರ್ಸ್‌ 
% ಡಿ.ಎಡ್‌ ನ್‌ - 25,000 
ಪಡ್‌ | " 35000 
7 ಪದನಪ್ರ ನರ್ಷಕ್ಕ ಯಾವುರ್ಕ್‌ ಪದವ —T30N 
10 ಎಲ್‌ಎಲ್‌ಬಿ / ಎಲ್‌ಎಲ್‌ಎಮ್‌ 30,000 
TI ಸ್ನಾತಕೋತ್ಸೆರ'ಪದನಿ ಸೇರ್ಪಡೆ 38,000 ಗರಿಷ್ಠ 
2 ವರ್ಷಅವಧಿಗೆ ಒಳಪಟ್ಟು 


ತಂತ್ರಿ] ವೈಧ್ಯಯವನ್‌ಇಇಟಿಅಥವಾ ಕಟ 


12 ಷ್ಣ ಬಿ.ಟೆಕ್‌ ಅಥವಾ ಸಂಬಂಧಪದ್ಧಯೊಜಿಕೋರ್ಸ್‌ ಸದರಿ 
ಫೋರ್ಸ್‌ನಗರಿಷ್ಠ 
2 ವರ್ಷಅವಧಿಗೆ ಒಳಪಟ್ಟು. 
ವಾರ್ಷಿಕ ರೂ.50,000 
3 ಸಮ್‌ ಎಪ್‌ ಇದಕ್ಕೆ ಸಂಬಂಧೆಪೆಟ್ಟ ದರಿ pi 
ಸಮಾನಾಂತರ ಸ್ನಾತಕ್ಕೊತ್ತರಕೋರ್ಸ್‌) } ಕೋರ್ಸ್‌ನಗರಿಷ್ಠ 


ಅವಧಿಗೆ ಒಳಪಟ್ಟು 
ವಾರ್ಷಿಕರೂ. 60,000 


ರೊ.60,000 


14 ವೈದ್ಯಕೀಯ ಎಮ್‌ಬಿಬಿಎಸ್‌ ಗವಎಎಮ್‌ಎಸ್‌ !. 
ad /ಬಿಹೆಚ್‌ ಎಮ್‌ ಎಸ್‌ ಸಕೋರ್ಸ್‌ಗಲಥವಾಣದಕ್ಕ (ಸದರಿ 
ಸಂಬಂಧಪಟ್ಟ ಸಮಾನಾಂತರ ಸ್ನಾತಕ್ಕೊತ್ತರಕೋಸ್‌ ಕೋರ್ಸ್‌ನಗರಿಷ್ಠ 


' ಅವಧಿಗೆ ಒಳಪಟ್ಟು ) 


ಎಮ್‌ಡಿ 


&ಾ'73000 (ಸದರಿ 
ಕೋರ್ಸ್‌ನಗರಿಷ್ಠ 
ಅವಧಿಗೆ ಬಳಪಟ್ಟು 


ಷಚ್‌ಡ'7 ಎಮ್‌. ಫಿಲ್‌ ಹಾವುದೇ `ನಿಷಯ) 


ಫಹೆಚ್‌ಡಿಗೆಗರಿಷ್ಟ 

ಮೂರು ವರ್ಷಗಳಿಗೆ ಹಾಗೂ " 
ಎಮ್‌ಫಿಲ್‌ಗೆ 1 ವರ್ಷಕ್ಕೆ 
"ಪ್ರತಿ ವರ್ಷ 


ಸ ರೂ. 25,000 (ಯನಜಿಸಿಯ 


ಜೂನಿಯರ್‌ರಿರ್ಸಚ್‌ ಫಲೋಶಿಫ್‌ಗೆ 
ಆಯ್ಕೆಯಾಗಿರುವ ಪ್ಲ ಹಾಗೂ y 
ರಾಜ್ನ ಸರ್ಕಾರದಲ್ಲಿ ಕೆಲಸ 
p 'ಪರ್ವಹಿಸುತ್ತಿರುವ: ಅಭ್ಯ ರ್ಥಿಗಳು ಹಾಗೂ 
| ಯೂಜೆಸಿ ನಿಯಮಗಳನ್ವಯ" ಮೇತನ ' 
ಅನುದಾನಕ್ಕೆ ಒಳಪಡುವ ಹುದ್ದೆಗಳಲ್ಲಿ 
ಅನುದಾನಿತ 
ಕಾಲೇಜುಗಳಲ್ಲಿ ಕೆಲಸ. 
ನಿರ್ವಹಿಸುತ್ತಿರುವ ಆಭ್ಯರ್ಥಿಗಳು 
ಈ ಸೌಲಭ್ಯವನ್ನು ಪಡೆಯಲು 
ಅರ್ಹರಿರುವುದಿಲ್ಲ. 


ಐಐಟೆಗಐಐಚಟಿ/ ವವನಮ್‌/ ಎನ್‌ಐಚಟಿ! 
ಐಐಎಸ್‌ಇಆರ್‌/ ಎಐಐಎಮ್‌ಎಸ್‌ /ಎನ್‌ಎಲ್‌ಯೂ 
ಮತ್ತು ಭಾರತ ಸರ್ಕಾರದ ಮಾನ್ಯತೆ ಪಡೆದ 
ಕೋರ್ಸ್‌ಗಳು 


ಹಾವಾನಿದ ಚೋದನಾ ಶುಲ್ಕ 


12. ವೈದ್ಯಕೀಯ 
ಅವರಅವಲಂಭಿತರಿಗೆರೂ.300/- ರಿಂದರೂ. 10,000/-ವರೆಗೆ 


ಸಹಾಯಧನ (ಕಾರ್ಮಿಕಆರೋಗ್ಯ ಭಾಗ್ಯ): 


ನೋಂದಾಯಿತ ಫಲಾನುಭವಿ ಹಾಗೂ 


13. 


14. 


16. 


17. 


18. 


- 19. 


ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲಿರೂ.5,00,000/-, ಸಂಪೂರ್ಣ ಶಾಶ್ವಶದುರ್ಬಲತೆಯಾದಲ್ಲಿ 
ರೂ.2,00,000/- ಮತ್ತುಭಾಗಶಃ ಶಾಶ್ವತದುರ್ಬಲತೆಯಾದಲ್ಲಿ ರೂ.1,00,000/- 

ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕಚಿತಿತ್ತಾ ಭಾಗ್ಯ): ಹೃದ್ರೋಗ, ಕಿಡ್ಗಿಜೋಡಣೆ, ಕ್ಯಾನ್ಸರ್‌ 
ಶಸ್ತ್ರಚಿಕಿತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಪಾರ್ಶ್ವವಾಯು, ಮೂಳೆ ಶಸ್ತಚೆಕಿತ್ಸೆ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಅಸ್ಪಮ 
ಚಿಕಿತ್ಸೆ ಗರ್ಭಪಾತ ಪ್ರಕರಣಗಳು, ಪಿತಕೋಶದತೊಂದರೆಗೆ ಸಂಬಂಧಿತಚಿಕಿತ್ಸೆ, ಮೂತ್ರ 


ಪಂಡದಲ್ಲಿನಕಲ್ಲುತೆಗೆಯುವಚಿಕಿತ್ಸೆ. ಮೆದುಳಿನ ರಕ್ತಸ್ತಾವದಚಿಕಿತೆ, ಅಲ್ಲರ್‌ಚಿಕೆ ಡಯಾಲಿಸಿಸ್‌ ಚಿಕಿತ್ಸೆ 

ಕಡ್ಡಿ ಶಸಚಿಕತೆ, ಇ.ಎನ್‌.ಟಿ. ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ನರರೋಗ ಶಸಚಿಕಿತ್ಸೆ, ವ್ಯಾಸ್ಕ್ಯೂಲರ್‌ ಶಸ್ತ್ರಚಿಕಿತ್ಸೆ, 

೨ ಬು ನ A) A) pA) ತ್ರಗ 

ಅನ್ನನಾಳದ ಚಿಕಿತ್ಸೆ ಮತ್ತು ಶಸ್ತಚಿಕಿತೆ, ಕರುಳಿನ ಶಸ್ತ್ರಚಿಕಿತ್ಸೆ ಸ್ತನ ಸಂಬಂಧಿತಚಿಕಿತ್ಸೆ ಮತ್ತು ಶಸ್ತಚಿಕಿತೆ, 

ಹರ್ನಿೀಯ ಶಸ್ತ್ರಚಿಕಿತ್ಸೆ ಅಪೆಂಡಿಕ್‌ 'ಶಸಚಿಕಿತೆ, ಮೂಳೆ ಮುರಿತ/ಡಿಸ್‌ಲೊಕೇಶನ್‌ಚಿಕಿತ್ತೆ, ಇತರೆಔದ್ಯೋಗಿಕ 
ಮೆ ೧ಜಿ ಯ } ನ 


ಖಾಯಿಲೆಗಳ ಚಿಕಿತ್ಸೆಗಳಿಗೆ ರೂ.2,00,000/-ವರೆಗೆ 


ಮದುವೆ ಸಹಾಯಧನ (ಗೃಹ ಲಕ್ಷ್ಮೀ ಬಾಂಡ್‌): ಫಲಾನುಭವಿ ಅಥವಾಅವರಇಬ್ದರು ಮಕ್ಷಳ 
[2) ಎತ್ತಿ ಬ [ 


ಮದುವೆಗೆತಲಾ ರೂ.50,000/- 

ಫಲಾನುಭವಿಯ ಮಕ್ಕಿಳು ಯುಪಿಎಸ್‌ಸಿ, ಕೆಪಿಎಸ್‌ಸಿ ಹುದ್ದೆಗಳಿಗಾಗಿ ಸ್ಪಾರ್ಧಾತ್ಯಕ ಪರೀಕ್ಷೆಗಳನ್ನು 
ಎದುರಿಸಲು ಪ್ರಶಿಷ್ಟೀತ ಸಂಸ್ಥೆಗಳಿಂದ: ತರಬೇತಿ ಮತ್ತುಅವರ ಮಕ್ಕಳು ಹೊರದೇಶಗಳಲ್ಲಿ ಉನ್ನತ ವ್ಯಾಸಂಗ 
ಮಾಡಲುತಗಲುವ ವೆಚ್ಚವನ್ನು ಮಂಡಳಿವತಿಯಿಂದ ಭರಿಸಲಾಗುವುದು. 

ಬಿಎಂಟಿಸಿ- ಬಸ್‌ . ಪಾಸ್‌ ಸೌಲಭ್ಯ ಚೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ 
ಮಾಡುತ್ತಿರುವಂತಹ. / 'ವಾಸಸ್ಥಳದಿಂದ `ಬೆಂಗಳೂರಿಗೆ' ಪ್ರಯಾಣಿಸುವ 'ನೋಂದಾಯಿತಕಟ್ಟಡಕಾರ್ಮಿಕರಿಗೆ 
ಕೆಎಸ್‌ಆರ್‌ಟಿಸಿ ಬಸ್‌ - ಪಾಸ್‌ನ ಸೌಲಭ್ಯ: ರಾಜ್ಯದಾದ್ಯಂತ .ವಿದ್ಯಾಭ್ಯಾಸದಲ್ಲಿತೊಡಗಿರುವ 
ನೋಂದಾಯಿತಕಾರ್ಮಿಕರಇಬ್ಬರು ಮಕ್ಕಳಿಗೆ ( ಕಈಯೋಜನೆಯನ್ನು ಜಾರಿಗೊಳಿಸಲು ' ಕಮ, 
ಕೈಗೊಳ್ಳಲಾಗುತ್ತಿದೆ) ' . | | 
ತಾಯಿ" ಮಗು ಸಹಾಯ ಹಸ್ಯ: ಮಹಿಳಾ . ಫಲಾನುಭವಿಯು ಮಗುವಿಗೆ ಜನ್ಮ ನೀಡಿದ 

ಸಂದರ್ಭದಲ್ಲಿಆಕೆಯ ಮಗುವಿನ. ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಠಿಕತೆಗಾಗಿ ಮಗುವಿಗೆ ಮೂರು. 
ವರ್ಷಗಳು ತುಂಬುವವರೆಗೆ ವಾರ್ಷಿಕರೂ.6,000/- ಗಳ, ಸಹಾಯಧನ. 


